ಕರ್ನಾಟಕ ವಿಧಾನ ಪರಿಷತ್ತು 


ಈ ಸೂ : ಶ್ರೀ ಎಸ್‌ಎಲ್‌. ಭೋಹೀಗೌಡ (ಸಿಕ್ಷಕರ ಕ್ಷೇತ್ರ. 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 21 (68) 
ಉತ್ತರಿಸಬೇಕಾದ ದಿನಾಂಕ : 03.03.2020. 
ಉತ್ತರಿಸಬೇಕಾದವರು : ನಗರಾಭಿವೃದ್ಧಿ ಸಚಿವರು | 
ಪ್ರ್ನ [ NE | g 
(ಅ)ರಾಜ್ಯದಲ್ಲಿ .  ಹಟ್ಟಣ ಸ 
ಪಂಚಾಯಿತಿ" ” ವ್ಯಾಪ್ತಿಯಲ್ಲಿ | 
ಒಳಚರಂಡಿಗಳಿಲ್ಲದೆ 
ಸಾರ್ವಜನಿಕರಿಗೆ ಹೌದು 
ತೊಂದರೆಯಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ | 
ಬಂದಿದೆಯೇ; | 
15) ಬಂದಿದ್ದಲ್ಲಿ ಪಟ್ಟಣ ರಾಜ್ಯದಲ್ಲಿ ಒಟ್ಟು 95 ಪಟ್ಟಣ ಪಂಚಾಯಿತಿಗಳಿರುತ್ತವೆ. ಸದರಿ ಪಜ್ಮಣ 
ಪಂಚಾಯಿತಿ . ವ್ಯಾಪ್ತಿಯಲ್ಲಿ | ಪಂಚಾಯಿತಿಗಳ ಪೈಕಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು 
ಒಳಚರಂಡಿ" ನಿರ್ಮಿಸಲು | ಒಳಚರಂಡಿ ಮಂಡಳಿ ವತಿಯಿಂದ 4 ಸ್ಥಳೀಯ ಸಂಸ್ಥೆಗಳಿಗೆ ಒಳಚರಂಡಿ 
ಸರ್ಕಾರದಿಂದ : ಯಾವ ಕ್ರಮ ವ್ಯವಸ್ಥೆಯನ್ನು " ಕಲಿಸಲಾಗಿದೆ. 6 ಸ್ಥಳೀಯ - ಸಂಸ್ಥೆಗಳಲ್ಲಿ ಒಳಚರಂಡಿ 


ತೆಗೆದುಕೊಳ್ಳಲಾಗಿದೆ; 


ಕಾಮಗಾರಿಯು ಪಗತಿಯಲ್ಲಿರುತ್ತದೆ. 9 ಪಟ್ಟಣ ಪಂಚಾಯಿತಿಗಳಲ್ಲಿ 
ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಲು ಅಂದಾಜು ಪೆಟ್ಟಗಳು ಕರ್ನಾಟಕ ನಗರ 
ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಸ್ವೀಕೃತವಾಗಿದ್ದು, 
ಸರ್ಕಾರದ ಪರಿಶೀಲನೆಯಲ್ಲಿದೆ. 


ಒಳಚರಂಡಿ ವ್ಯವಸ್ಥೆಯ ಬದಲು ಕಡಿಮೆ ಜನಸಂಖ್ಯೆಯಿರುವ ನಗರ 
| ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ, ಬಜೆಟ್‌ನಲಿನ್ನ ಘೋಷಣೆಯಂತೆ, ಕಲ್ಮಷ 
ಹಾಗೂ ನೈರ್ಮಲ್ಯ ತ್ಯಾಜ್ಯ ಸಂಸ್ಕರಿಸುವ ಘಟಕಗಳನ್ನು (Faecal Sludge 
Treatment Plant) ಸ್ವಾಪಿಸಲು ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿರದ | 
22 ಪಟ್ಟಣ ಪಂಚಾಯಿತಿಗಳನ್ನು ಒಳೆಗೊಂಡಂತೆ ಒಟ್ಟು 55 ನಗರಗಳನ್ನು 
ಆಯ್ಕೆಮಾಡಲಾಗಿದ್ದು, ವಸ್ತ್ಯ ತ ಯೋಜನಾ ವರದಿಗಳನ್ನು ತಯಾರಿಸಲು 
ಪೌರಾಡಳಿತ ನಿರ್ದೇಶನಾಲಯದಿಂದ ಏಜೆನ್ಸಿಗಳನ್ನು ಆಯ್ಕೆ ಮಾಡಲಾಗಿದೆ. 

(ಇ) ಕಳೆದ ವರ್ಷಗಳಲ್ಲಿ784ದ3 ವರ್ಷಗಳಲ್ಲಿ ನಡೆದ್‌` ಕಾಮಗಾರಿಗಳ ವವರ ಹಾಗೊ ವೆಚ್ಚದ 


ನಡೆದ ಕಾಮಗಾರಿಗಳ ವಿವರ | ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 
ಹಾಗೂ ವೆಚ್ಚದ ವಿಷರ[ 


ಈ) ಯಾವ | ಹಣಕಾಸಿನ ಅಭ್ಯತೆಗನುಗುಣವಾಗಿ . ಹಂತೆಹಂತವಾನಿ ಯೋಜನೆಗಳನ್ನು 
ಕಾಲಮಿತಿಯೊಳಗೆ ಅನುಷ್ಠಾನಗೊಳಿಸಲಾಗುವುದು. 

ಯೋಜನೆಯನ್ನು ಸ 
| ಅನುಷ್ಠಾನಗೊಳಿಸಲಾಗುವುದುಸ ¥ 


ಸಂಖ್ಯೆ: ನಅಳಅ 15 ಯುಎಂಎಸ್‌ 2020 


(ಬಿ.ಎಬಸವರಾಜ) 
ನಗರಾಭಿವೃದ್ಧಿ ಸಚಿವರು 


Annexure 


Statement showing the details of U.G.D works carried out 
during last 3 years 


sl. | . Name of the | £stimated Cost | Revised | Expenditure | Works carried ou 
: 1 No. |. ‘Urban Local | “{Rs.in lakhs)...” Estimated “uptojan during last 3. 
|| Bodies | ‘| cost{(Rsin | 2020{Rsin | years(2016-17 te 
lakhs) lakhs) 2018-19) 


F 1 


1 3941.55 1368.73 | For Zone 4 


1. Internal sewerline: 
- 25.95 Kms 
2. Outfall sewerline - 
196 Mtrs 
| 3. Providing HSC 110 
mm dia UPVC sewer 
- pipe line - 5490 Mtrs 
1791.27 | Sewer Network- 
Completed” 
Sewer network: 
29.78kms 
Completed ee 
Honnavar | 2800.00 1156.37 | 1) Sewer network: 
22 Kms. 
2) HSC -650 Nos 
Further Work 
under progress. 
5 | Kushalnagar 4010.00 7160.54 4159.49 | Sewer Network-71 
” | kms completed 


6 | Kudalgi 250700 | 3743.22 . 2743.81 | 1Sewer Network: 

j SWG, PVC-U, & RCL 
-16.24 km 
2.DI Pipes line- 
153.60 mtr 
3.Construction of 
Man holes-872 
4. House service 
connection-1748 


Arkalgudu | 1800.00 


2 | Gubbi. 1794.50 


3 Hirekerur 703.30 


4 


i 


Honnali 2484.41 2300.18 Commissioned 
8 | Nagamangala 547.00 1082.75 978.98 
9 | Turuvekere 675.00 675.00 
[ Total 18660.04 


Details of funds for establishment of FSTP {Faecal Sludge Treatment Plant) in 
Bhalki TMC. 


Year Fund utilised 


Funds released 
2017-18 200:00 lakhs }° 900 lakhs 
2019-20 2 £ 4.62 lakhs 
Tota 200.00 lakhs | 1S Iathe 


